ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


ಸದಸ್ಯರ ಹೆಸರು 


ಉತ್ತರಿಸುವ ದಿನಾಂಕ 
ಉತ್ತರಿಸುವ ಸಚಿವರು 


ಆ 


ಇ 2015ರ ಸಂತರ ನಿವೃತ್ತಿ, 
ತೆರವಾದ ಹುದ್ದೆಗಳನ್ನು 


ಕ್ರ.ಸಂ. ಪ್ರಶ್ನೆ 
ಅ | ರಾಜ್ಯದ ಖಾಸಗಿ ಅನುದಾನಿತ ಪ್ರೌಢ, 


ಪದವಿ ಪೂರ್ವ ಹಾಗೂ ಪದವಿ 
ಕಾಲೇಜುಗಳಲ್ಲಿ 2015ರ ಪೂರ್ವದಲ್ಲಿ 
ನಿವೃತ್ತಿ, ನಿಧನದಿಂದ ತೆರವಾಗಿರುವ 
ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳಲು 
ಈ ಹಿಂದೆ ಆರ್ಥಿಕ ಇಲಾಖೆ ಅನುಮತಿ 
ನೀಡಿದ್ದು, ಕೋವಿಡ್‌ ಹಿನ್ನೆಲೆಯಲ್ಲಿ 


ಈ ಅನುಮತಿಗೆ ತಡೆಯಾಜ್ಞೆ 
ನೀಡಿರುವುದು ನಿಜವೇ; (ಮಾಹಿತಿ 
ನೀಡುವುದು) 


: 1781(2090) 
(ಒಳಾಡಳಿತ ಇಲಾಖೆಯಿಂದ 
ವರ್ಗಾವಣೆಗೊಂಡಿದೆ) 
: ಶ್ರೀ ಶಶೀಲ್‌ ಜಿ ನಮೋಶಿ ಶಿಕ್ಷಕರ ಕೇತು 
: 17.03.2022 
: ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಹಾಗೂ ' 


ಸಕಾಲ ಸಚಿವರು. 
ಉತ್ತರ 
ಖಾಸಗಿ ಅನುದಾನಿತ ಮತ್ತು ಪದವಿಪೂರ್ವ 
ಕಾಲೇಜುಗಳಲ್ಲಿ ದಿನಾಂಕ31-12-2015ರವರೆಗೆ ನಿವೃತ್ತಿ, 


ರಾಜಿನಾಮೆ, ನಿಧನ ಮತ್ತು ಇತರೆ ಕಾರಣಗಳಿಂದ 
ತೆರವಾಗಿರುವ ವಿಗದಿತ ಕಾರ್ಯಭಾರವಿರುವ ಬೋಧಕ 
ಹುದ್ದೆಗಳಿಗೆ ಸರ್ಕಾರದ ಆದೇಶ ಸಂಖ್ಯೆ: ಇಡಿ 14 ಎಸ್‌.ಇ.ಪಿ 
2017, ದಿನಾಂಕ:25/09/2018 ಹಾಗೂ ಸರ್ಕಾರದ ಪತ್ರ: 
ದಿನಾಂಕ:23-07-2021ರಲ್ಲಿ ಭರ್ತಿ ಮಾಡಲು ಆದೇಶ 
ಹೊರಡಿಸಲಾಗಿದೆ. 

ಆರ್ಥಿಕ ಇಲಾಖೆಯ ಸುತ್ತೋಲೆ ಸಂಖ್ಯೆ:ಆಇ 157 ವೆಚ್ಚ-8, 
ದಿನಾ೦ಕ:10/06/2020ರಲ್ಲಿ ರಾಜ್ಯದಲ್ಲಿ  ಕೋವಿಡ್‌-19ರ 
ಹಿನ್ನೆಲೆಯಲ್ಲಿ ತೀವ್ರ ಆರ್ಥಿಕ ಸಂಕಷ್ಟದಲ್ಲಿರುವುದರಿಂದ 
ಖಾಸಗಿ ಅನುದಾನಿತ ಶಾಲಾ ಕಾಲೇಜುಗಳಲ್ಲಿ ಖಾಲಿ ಇರುವ 
ಹುದ್ಮೆಗಳನ್ನು ತುಂಬಲು ನಿರ್ಬಂಧವಿರುತ್ತದೆ. 


ಸದರಿ ತಡೆಯಾಜ್ಞೆಯನ್ನು ಸರ್ಕಾರ 
ಯಾವಾಗ ಹಿಂಪಡೆಯಲಾಗುತ್ತದೆ; 


ನಬಿಧನದಿಂದ 

ಭರ್ತಿ 

ಮಾಡಿಕೊಳ್ಳಲು ಅನುಮತಿ ನೀಡುವ 
ಬಗ್ಗೆ ಸರ್ಕಾರ ಕೈಗೊಂಡಿರುವ 


ಕೆಮಗಳೇನು? 


ಪುಸ್ತುತ ಆರ್ಥಿಕ ಮಿತವ್ಯಯ ಜಾರಿಯಲ್ಲಿದ್ದು, ಡಿಸೆಂಬರ್‌ 
2015ರ ಅಂತ್ಯದವರೆಗೆ ಮರಣ, ನಿವೃತ್ತಿ, ರಾಜಿನಾಮೆ ಇತರೆ 
ಕಾರಣಗಳಿಂದ ತೆರವಾದ 2181 ಹುದ್ದೆಗಳನ್ನು ಭರ್ತಿ 
ಮಾಡಲು ಆರ್ಥಿಕ ಇಲಾಖೆಗೆ ಪ್ರಸ್ತಾವನೆ ಸಲ್ಲಿಸಲಾಗಿತ್ತು. 
ಆರ್ಥಿಕ ಇಲಾಖೆಯು ದಿನಾಂಕ: 23-02-2021ರಲ್ಲಿ 257 
ಜೋಧಕ ಹುದ್ಮೆಗಳನ್ನು ಭರ್ತಿ ಮಾಡಿಕೊಳ್ಳಲು ಸಹಮತಿ 


ನೀಡಿರುತ್ತದೆ. ಅದರನ್ವಯ, ಹುದ್ದೆಗಳ ಭರ್ತಿಗೆ 
ಕ್ರಮವಹಿಸಲಾಗುತ್ತಿದೆ. | 
ಮುಂದುವರೆದು, ಬಾಕಿ ಉಳಿದಿರುವ 1924 ಖಾಲಿ 


ಹುದ್ಮೆಗಳನ್ನು ಭರ್ತಿ ಮಾಡಲು ಆರ್ಥಿಕ ಇಲಾಖೆಯ ಸಹಮತಿ 
ಕೋರಿ ಪ್ರಸ್ತಾವನೆಯನ್ನು ಪುನ: ಸಲ್ಲಿಸಲಾಗಿದೆ. 
ದಿನಾಂಕ:01/01/2016 ರಿಂದ 31/12/2020ರ ವರೆಗಿನ 
ಅವಧಿಯಲ್ಲಿ ಅನುದಾನಿತ ಪ್ರೌಢಶಾಲೆ ಮತ್ತು ಪದವಿಪೂರ್ವ 
ಕಾಲೇಜುಗಳಲ್ಲಿ ನಿವೃತ್ತಿ, ರಾಜಿನಾಮೆ, ನಿಧನ ಮತ್ತು ಇತರೆ 
ಕಾರಣಗಳಿಂದ ತೆರವಾಗಿರುವ ಖಾಲಿ ಹುದೆಗಳನ್ನು ಭರ್ತಿ 
ಮಾಡಲು ಮೂರು ಆಯುಕ್ತಾಲಯದಿಂದ/ ನಿರ್ದೇಶಕರು, 
ಪದವಿಪೂರ್ವ ಶಿಕ್ಷಣ ಇಲಾಖೆ ರವರಿಂದ ಮಾಹಿತಿ 
ಪಡೆಯಲಾಗುತ್ತಿದೆ. yp 


ಇಪಿ 118 ಎಸ್‌ಇಎಸ್‌ 2022 


4 


ಬಸನ 
ಪ್ರಾಥಮಿಕ ಮತ್ತು ಪ್ರೌಡ ಶಿಕ್ಷಣ 


ಹಾಗೂ ಸಕಾಲ ಸಚಿವರು 


